ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಕರೋನಾ ಸಂಬಂಧವಾಗಿ ಖರೀದಿಸಲಾದ ವಿವಿಧ ಸಾಮಗ್ರಿಗಳ ಬಗ್ಗೆ 
ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
ಶ್ರೀ ಪಿ. ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) - 


05 (112+113) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ಕರೋನಾ ಸಂಬಂಧವಾಗಿ ಖರೀದಿಸಿದ ಪಿಪಿಇ ಕಿಟ್‌, ವೆಂಟಿಲೇಟರ್‌, ಸ್ಯಾನಿಟೈಜರ್‌, ಔಷಧಿಗಳು, ಟೆಸ್ಟ್‌ ಕಿಟ್‌ಗಳು, ಮಾಸ್ಕ್‌ 
ಗೆಳು, ಅಂಬ್ಯುಲೆನ್ಸ್‌ ಹಾಗೂ ಇತರೆ ಖಾಸಗಿ ಸೇವೆಗಳನ್ನು ಹೇಗೆ ಪಡೆಯಲಾಗಿದೆ/ ಖರೀದಿಸಲಾಗಿದೆ; ಟೆಂಡರ್‌ 
ಕರೆಯಲಾಗಿದೆಯೇ; ಅಧವಾ ಕೊಟೇಷನ್‌ ಕರೆಯಲಾಗಿದೆಯೇ; 


(ಆ) ಉತ್ಪಾದಕರಿಂದ ಖರೀದಿ ಮಾಡಲಾಗಿದೆಯೇ; ಸರಬರಾಜುದಾರರಾಗಿದ್ದಲ್ಲಿ ಅವರುಗಳು ಯಾರು ಯಾರು; (ಹಿಂದೆ 
ಸರಬರಾಜು ಮಾಡಿದ ವಿವರಗಳನ್ನು ಕಂಪನಿವಾರು ಸಾಮಾಗ್ರಿವಾರು, ಸರಬರಾಜು ಮಾಡಿದ ದಿನಾಂಕವಾರು ಮಾಹಿತಿ 
ನೀಡುವುದು) 


(ಇ) ಸಾಮಾಗ್ರಿಗಳನ್ನು ಸರಬರಾಜು ಮಾಡಿದ ಕಂಪನಿಗಳಲ್ಲಿ ವೈದ್ಯಕೀಯ ರಂಗದಲ್ಲಿ ಅನುಭವವಿಲ್ಲದ ಕಂಪನಿಗಳೆಷ್ಟು; ಸಾಫ್ಟ್‌ 
ವೇರ್‌ ತಯಾರಿಕೆ, ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ಕಂಪನಿಗಳು ಹೇಗೆ ಕರೋನಾ ಸಂಬಂಧಿತ 
ಸಾಮಾಗ್ರಿಗಳನ್ನು ಸರಬರಾಜು ಮಾಡಲು ಸಾಧ್ಯ; ಖಾಸಗಿ ಸಂಸ್ಥೆಗಳಿಗೆ ವೈದ್ಯಕೀಯ ಸಲಕರಣೆಗಳು ಹಾಗೂ ಸೇವೆಗಳ 
ಸರಬರಾಜು ಮಾಡುವಂತೆ ನೀಡಲಾದ ಖರೀದಿ ಆದೇಶಗಳ (Purchase/Work Order) ಮಾಹಿತಿ ನೀಡುವುದು; 


(ಈ) ಸರ್ಕಾರಕ್ಕೆ ಸರಬರಾಜು ಮಾಡಿದ ಕಂಪನಿಗಳು ಜಿ.ಎಸ್‌.ಟಿ. ನೋಂದಣಿ ಪತ್ರ ಮತ್ತು ಜಿ.ಎಸ್‌.ಟಿ.ಗೆ ರಿಟರ್ನ್ಸ್‌ ಸಲ್ಲಿಸಿರುವ 
ಆರ್‌-3 ನಮೂನೆಯನ್ನು ಸಲ್ಲಿಸಲಾಗಿದೆಯೇ; (ಮಾಹಿತಿಗಳನ್ನು ಒದಗಿಸುವುದು) 


(ಊಉ) ಕರೋನಾ ಮಹಾಮಾರಿ ಹರಡದಂತೆ ಕ್ರಮಕೈಗೊಳ್ಳಲು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಬೆಂಗಳೂರು ನಗರ 
ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮೀಣ ಜಿಲ್ಲೆಗಳ ವ್ಯಾಪ್ತಿಗೆ ಆರೋಗ್ಯ ಇಲಾಖೆಯಿಂದ ಎಷ್ಟು ಅನುದಾನ ಬಿಡುಗಡೆಯಾಗಿದೆ; 
(ಮಾಹಿತಿ ನೀಡುವುದು) 


(ಊ) ಈ ಮಹಾಮಾರಿ ತಡೆಯಲು/ನಿಯಂತ್ರಿಸಲು ಕೈಗೊಂಡ ಕ್ರಮಗಳೇನು; ಹಾಗೂ ಕೇಂದ್ರದಿಂದ ಬಂದ ಅನುದಾನವೆಷ್ಟು; 


(ಖು) ಬೆಂಗಳೂರು ನಗರದಲ್ಲಿ 8।£€ ಕೋವಿಡ್‌ ಕೇಂದ್ರ ಸ್ಥಾಪನೆಗೆ ಖರ್ಚಾದ ಅನುದಾನವೆಷ್ಟು; ಮತ್ತು ಸದರಿ ಕೇಂದ್ರದಲ್ಲಿ ಚಿಕಿತ್ಸೆ 
ಪಡೆದವರ ಸಂಖ್ಯೆ ಎಷ್ಟು? (ವಿವರ ನೀಡುವುದು) 


